RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಮೇ ೧೬, ೨೦೧೩ (ವೈಶಾಖ ೨೬, ಶಕ ವರ್ಷ ೧೯೩೫) ಸಂಚಿಕೆ ೨೦ 
Volume 148 Bangalore, Thursday, May 16, 2013 (Vaishakha 26, Shaka Varsha 1935) Issue 20 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 


ಸಂಬಂಧಿಸಿದ ಅಧಿಸೂಚನೆಗಳು 


ವಾಣಿಜ್ಯ ತೆರಿಗೆ ಇಲಾಖೆ 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರ ಕಛೇರಿ, (ಜಾರಿ), ಮೈಸೂರು ವಲಯ, 
ಮೈಸೂರು ಪೇಂಟ್ಸ್‌ ಆವರಣ, ಸಂಖ್ಯೆ:3481/1, ಆನೆಗೊಂದಿ ರಸ್ತೆ, ನ್ಯೂ ಬನ್ನಿಮಂಟಪ ಬಡಾವಣೆ, 
ಸಂ:ವಾ.ತೆ.ಜ೦.ಆ(ಜಾರಿ):ಮೈ./2292/2013-14 ಮೈಸೂರು-570 015, ದಿನಾಂಕ: 14-03-2013 
ಅಧಿಸೂಚನೆ 
ವಿಷಯ:- ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ, 2005 ರ ಸೆಕ್ಷನ್‌ 4(0(ಬಿ) ಅಡಿಯಲ್ಲಿ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 


ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ, 2005 ರ ಸೆಕ್ಷನ್‌ 4(0(ಬಿ) ಅಡಿಯಲ್ಲಿ ನಮೂದಾಗಿರುವ 17 ಅಂಶಗಳ ಮೇಲೆ ವಾಣಿಜ್ಯ ತೆರಿಗೆ 
ಜಂಟಿ ಆಯುಕ್ತರು (ಜಾರಿ) ಮೈಸೂರು ವಲಯಕ್ಕೆ ಸಂಬಂಧಪಟ್ಟ ಈ ಕೆಳಕಾಣಿಸಿದ ವಿಷಯಗಳ ಸಂಪೂರ್ಣ ಮಾಹಿತಿಯನ್ನು ಅನುಬಂಧದಲ್ಲಿ 
ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 





ಕ್ರಸಂ. ವಿಷಯ 





| ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ)ರವರ ಕಾರ್ಯಾಲಯದ ರೂಪುರೇಷೆ 





|| ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಅಧಿಕಾರ, ಜವಾಬ್ದಾರಿ ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ತೆಗೆದುಕೊಳ್ಳುವ 
& ವಿಷಯಗಳಲ್ಲಿ ಅನುಸರಿಸುವ ವಿಧಾನ, ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆ 





IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 





V ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, 
ಸುತ್ತೋಲೆಗಳು, ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 





vi | ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 





Vl ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಿಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ 





VII ಕಛೇರಿಯ ಆಡಳಿತಕ್ಕಾಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಿತಿಗಳ, 
ಸಭೆಗಳಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ ನೀಡಬಹುದಾದ ವ್ಯವಸ್ಥೆಯ 
ವಿವರಗಳು 





IX &X | ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು ಕಛೇರಿಯ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು 
ಪಡೆಯುವ ಮಾಸಿಕ ವೇತನಗಳ ವಿವರ 














(೯೪೯) 


೯೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ಭಾಗ ೩ 








ಸಂ. ವಿಷಯ 





Xl ಕಛೇರಿಯ ಆಯವ್ಯಯದ ವಿವರ 





Xl ಕಛೇರಿಯಿಂದ ಸಹಾಯಧನ ಪಡೆಯುವ ಕಾರ್ಯಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 

Xl ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ ಮೊತ್ತ ಹಾಗೂ ಫಲಾನುಭವಿಗಳ ವಿವರ. 
XIV ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಕಛೇರಿಯ ಮಾಹಿತಿಗಳು 

XV ನಾಗರೀಕರು ಮಾಹಿತಿಗಳನ್ನು ಪಡೆಯಲು, ವಾಚನಾಲಯದ ವ್ಯವಸ್ಥೆಯನ್ನು ಸೇರಿ, ಇರುವ ವ್ಯವಸ್ಥೆಗಳ ವಿವರ ಮತ್ತು ಕೆಲಸದ ವೇಳೆ 
XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತಿತರೆ ವಿವರಗಳು 

XVI ನಿಗದಿಪಡಿಸಲಾದ ಇತರೆ ಯಾವುದೇ ಮಾಹಿತಿಗಳು 





























ರವೀಂದನಾಥ ಪ್ರಭು 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), 
ಮೈಸೂರು ವಲಯ, ಮೈಸೂರು 
ಅನುಬಂಧ 
ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ 2005 ರ ಹಾಗೂ ಕರ್ನಾಟಕ ಮಾಹಿತಿ ಪಡೆಯಲು 

ಹಕ್ಕು ನಿಯಮಗಳು, 2005 

ಮಾಹಿತಿ ಹಕ್ಕು ಅಧಿನಿಯಮ 4(1)(ಬಿ) ರಡಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು ರವರ ಕಛೇರಿಗೆ 
ಸಂಬಂಧಿಸಿದ ಮಾಹಿತಿಗಳು 


ಕ್ರಸಂ. ವಿಷಯ 








| ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ)ರವರ ಕಾರ್ಯಾಲಯದ ರೂಪುರೇಷೆ 





Il ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಅಧಿಕಾರ, ಜವಾಬ್ದಾರಿ ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ 
& ತೆಗೆದುಕೊಳ್ಳುವ ವಿಷಯಗಳಲ್ಲಿ ಅನುಸರಿಸುವ ವಿಧಾನ, ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆ 





IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 





V ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, 
ನಿಯಮಗಳು, ಸುತ್ತೋಲೆಗಳು, ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು 











VI ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 
VI ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಿಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ 
VIll ಕಛೇರಿಯ ಆಡಳಿತಕ್ಕಾಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ 


ಸಮಿತಿಗಳ, ಸಭೆಗಳಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡವಳಿಗಳು ಸಾರ್ವಜನಿಕರಿಗೆ 
ನೀಡಬಹುದಾದ ವ್ಯವಸ್ಥೆಯ ವಿವರಗಳು 





IX &X | ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟಿ ಮತ್ತು ಕಛೇರಿಯ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ 
ವರ್ಗದವರು ಪಡೆಯುವ ಮಾಸಿಕ ವೇತನಗಳ ವಿವರ 











Xl ಕಛೇರಿಯ ಆಯವ್ಯಯದ ವಿವರ 
Xl ಕಛೇರಿಯಿಂದ ಸಹಾಯಧನ ಪಡೆಯುವ ಕಾರ್ಯಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 
Xl ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ ಮೊತ್ತ ಹಾಗೂ 


ಫಲಾನುಭವಿಗಳ ವಿವರ. 





XIV ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಕಛೇರಿಯ ಮಾಹಿತಿಗಳು 





XV ನಾಗರೀಕರು ಮಾಹಿತಿಗಳನ್ನು ಪಡೆಯಲು, ವಾಚನಾಲಯದ ವ್ಯವಸ್ಥೆಯನ್ನು ಸೇರಿ, ಇರುವ ವ್ಯವಸ್ಥೆಗಳ ವಿವರ ಮತ್ತು ಕೆಲಸದ 
ವೇಳೆ 





XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು, ಪದನಾಮ ಮತ್ತಿತರೆ ವಿವರಗಳು 














XVI ನಿಗದಿಪಡಿಸಲಾದ ಇತರೆ ಯಾವುದೇ ಮಾಹಿತಿಗಳು 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ೯೫೧ 





ಮಾಹಿತಿ ಹಕ್ಕು ಅಧಿನಿಯಮ 2005 ರ ಕಲಂ 4(1)(ಬಿ) (1) ಹ (॥) ರಡಿಯಲ್ಲಿನ ಮಾಹಿತಿ 
ವಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ಜವಾಬ್ದಾರಿ ಮತ್ತು ಕರ್ತವ್ಯಗಳು 
ಹಾಗೂ ತೀರ್ಮಾನ ತೆಗೆದುಕೊಳ್ಳುವ ವಿಷಯಗಳಲ್ಲಿ ಅನುಸರಿಸುವ ವಿಧಾನ, 
ಮೇಲ್ವಿಚಾರಣೆಯ ಹಂತಗಳು ಮತ್ತು ಹೊಣೆಗಾರಿಕೆಗಳು 
ಇಲಾಖೆಯು ನಿರ್ವಹಿಸುತ್ತಿರುವ ಕಾಯ್ದೆಗಳ ವಿವರ :- 


ಅ) ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003 ಮತ್ತು ನಿಯಮಗಳು 2005 

ಆ) ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಮತ್ತು ನಿಯಮಗಳು 

ಇ) ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 

ಈ) ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 

ಉ) ಕರ್ನಾಟಕ ಮನರಂಜನಾ ತೆರಿಗೆ ಕಾಯ್ದೆ 1958 ಮತ್ತು ನಿಯಮಗಳು 

ಊ) ಕರ್ನಾಟಕ ವೃತ್ತಿ ತೆರಿಗೆ ಕಾಯ್ದೆ 1976 ಮತ್ತು ನಿಯಮಗಳು 

ಯ) ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 

ಎ) ಕರ್ನಾಟಕ ವಿಲಾಸ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 

ಏ) ಮೈಸೂರು ಬೆಟ್ಟಂಗ್‌ (ಜೂಜು) ತೆರಿಗೆ ಕಾಯ್ದೆ 1932 ಮತ್ತು ನಿಯಮಗಳು 

ಐ) * ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆ 2004 ಮತ್ತು ನಿಯಮಗಳು 

ಒ) ** ಕರ್ನಾಟಕ ಲಾಟರಿಗಳ ಮೇಲೆ ತೆರಿಗೆ ಅಧಿನಿಯಮ 2004 ಮತ್ತು ನಿಯಮಗಳು 

ವಿಶೇಷ ಷರಾ : * ಸದರಿ ಕಾಯ್ದೆಯನ್ನು ಅಸಿಂಧುಗೊಳಿಸಿರುವ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ರಿಟ್‌ ಅಪೀಲ್‌ ಅರ್ಜಿ ರಾಜ್ಯ ಉಚ್ಛ ನ್ಯಾಲಯದಲ್ಲಿ 
ಇನ್ನೂ ತೀರ್ಮಾನವಾಗಿರುವುದಿಲ್ಲ. ಸದರಿ ಕಾಯ್ದೆಯ ಮಾನ್ಯತೆಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


* ಕರ್ನಾಟಕ ಲಾಟರಿಗಳ ಮೇಲಿನ ತೆರಿಗೆ ಅಧಿನಿಯಮದ ಸಾಂವಿಧಾನಿಕ ಬದ್ಧತೆಯನ್ನು ರಾಜ್ಯ ಉಚ್ಛ ನ್ಯಾಯಾಲಯ ಎತ್ತಿ ಹಿಡಿದಿರುತ್ತದೆ. 
ಆದರೆ, ಕರ್ನಾಟಕ ಸರ್ಕಾರವು ಎಲ್ಲಾ ತರಹದ ಲಾಟರಿ ಮಾರಾಟವನ್ನು ನಿಷೇಧಿಸಿರುವುದು. 


ಇಲಾಖೆಯು ನಿರ್ವಹಿಸುತ್ತಿರುವ ಮೇಲೆ ಹೇಳಿರುವ (ಅ) ರಿಂದ (ಏ) ರವರೆಗಿನ ಕಾಯ್ದೆಗಳಡಿಯಲ್ಲಿ ಅಧಿಕಾರ ಚಲಾಯಿಸಲು ಮತ್ತು ಕರ್ತವ್ಯ 
ನಿರ್ವಹಿಸಲು ಕೆಳಕಂಡ ಅಧಿಕಾರಿಗಳು ನೇಮಿಸಲ್ಪಟ್ಟಿರುತ್ತಾರೆ. 


}. ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು :- 


ಜಂಟಿ ಆಯುಕ್ತರವರು ಈ ವಲಯದ ಮುಖ್ಯಸ್ಥರಾಗಿದ್ದು, ಈ ವಲಯದ ನೇರ ಆಡಳಿತ, ಗುಪ್ತವಾರ್ತೆ, ತನಿಖೆ ಮತ್ತು ಜಾಗೃತಿ ಚಟುವಟಿಕೆಗಳು, 
ಸ್ಥಿರ ತನಿಖಾ ಠಾಣೆಗಳ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುತ್ತಾರೆ. ಅಲ್ಲದೆ, ಈ ವಲಯದ ಎಲ್ಲಾ ಅಧೀನ ಕಛೇರಿಗಳ ಆಡಳಿತ ಮತ್ತು 
ಮೇಲುಸ್ತುವಾರಿಯನ್ನು ಜಂಟಿ ಆಯುಕ್ತರು ನಿರ್ವಹಿಸುತ್ತಾರೆ. 


ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರು, ಮೈಸೂರು ಜಾರಿ ವಲಯದ ಕ್ಷೇತ್ರವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಧೀನ ಕಛೇರಿಗಳ ವ್ಯಾಪ್ತಿಗೆ 
ಸಂಬಂಧಿಸಿದಂತೆ, ಮಾಹಿತಿ ಹಕ್ಕು ಅಧಿನಿಯಮದಡಿ ಮೊದಲ ಮೇಲ್ಮನವಿ ಪ್ರಾಧಿಕಾರವಾಗಿ ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರಿ೦ದ ನಿಯೋಜಿಸಲ್ಪಟ್ಟರುತ್ತಾರೆ. 


2: ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು :- 


ಉಪ ಆಯುಕ್ತರವರು ಮೈಸೂರು ಜಾರಿ ವಲಯದ ವ್ಯಾಪ್ತಿಯಲ್ಲಿ ಇಲಾಖೆಯು ನಿರ್ವಹಿಸುತ್ತಿರುವ ಕಾಯ್ದೆಯಡಿ ಅಧಿಕಾರ ಚಲಾಯಿಸಲು ಮತ್ತು 
ಕರ್ತವ್ಯ ನಿರ್ವಹಿಸಲು ನೇಮಿಸಲ್ಪಟ್ಟರುತ್ತಾರೆ. ಇವರು ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ 
ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು 
ಅವುಗಳನ್ನು ವಸೂಲಿ ಮಾಡಿ, ತಪಾಸಣಾ ವರದಿಯನ್ನು ಸಂಬಂಧಿಸಿದ ಕಛೇರಿಗಳಿಗೆ ಕಳುಹಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗೂ 
ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯ ನಿರ್ವಹಿಸುತ್ತಾರೆ. 

3. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು : 
ಈ ಕಛೇರಿಯಲ್ಲಿ ನಾಲ್ಕು ಜನ ಸಹಾಯಕ ಆಯುಕ್ತರುಗಳು ಮೈಸೂರು ಜಾರಿ ವಲಯದ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. ಇವರು 
ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, 
ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು ಅವುಗಳನ್ನು ವಸೂಲಿ ಮಾಡಿ, ತಪಾಸಣಾ 
ವರದಿಯನ್ನು ಸಂಬಂಧಿಸಿದ ಕಛೇರಿಗಳಿಗೆ ಕಳುಹಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೂ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯ 
ನಿರ್ವಹಿಸುತ್ತಾರೆ. 

4. ವಾಣಿಜ್ಯ ತೆರಿಗೆಗಳ ಅಧಿಕಾರಿಗಳು : 
ಆಯುಕ್ತರ ಕಾರ್ಯಸೂಚಿಯ ಅನ್ವಯ ಮೈಸೂರು ಜಾರಿ ವಲಯದ ವ್ಯಾಪ್ತಿಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ ತಪಾಸಣೆ ಕೈಗೊಳ್ಳುವುದು, 

ಸಂಬಂಧಿಸಿದ ಕಛೇರಿಗಳಿಗೆ ವರದಿ ಸಲ್ಲಿಸುವುದು. ಇವರು ಮಾನ್ಯ ವಾಣಿಜ್ಯ ತೆರಿಗೆ ಆಯುಕ್ತರವರ ಕಾರ್ಯಸೂಚಿಯನ್ವಯ ವ್ಯಾಪಾರ ಸ್ಥಳಗಳಿಗೆ ಭೇಟಿ 


೯೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ಭಾಗ ೩ 





ನೀಡಿ ತಪಾಸಣೆ ಕೈಗೊಳ್ಳುವ ಅಧಿಕಾರ ಹೊಂದಿದ್ದು, ಸರಕು/ದಾಖಲಾತಿಗಳು ಹೊಂದಾಣಿಕೆಯಿಲ್ಲದ ಪ್ರಕರಣಗಳಲ್ಲಿ ತೆರಿಗೆ/ದಂಡ ವಿಧಿಸುವ ಮತ್ತು 
ಅವುಗಳನ್ನು ವಸೂಲಿ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಹಾಗೂ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯ ನಿರ್ವಹಿಸುತ್ತಾರೆ. 
ಸ್ಥಿರ ತನಿಖಾಠಾಣೆಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಸರಕು ವಾಹನದ ತಪಾಸಣೆ ಸಮಯದಲ್ಲಿ, ದಾಖಲಾತಿ ಸಂಗಹಣೆ, ನ್ಯೂನತೆ 
ಕಂಡುಬಂದಲ್ಲಿ ದಂಡ ವಿಧಿಸುವುದು ಹಾಗೂ ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆಯಡಿ - ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆಯಡಿ ನೋಂದಣಿ 
ಪಡೆಯದ ಆಮದುದಾರರ ಸರಕು ವಾಹನವನ್ನು ತನಿಖಾ ಠಾಣೆಯಲ್ಲಿ ಮತ್ತು ಇತರೆ ಸ್ಥಳಗಳಲ್ಲಿ ತನಿಖೆ ಮಾಡಿದ ಪ್ರಕರಣಗಳಲ್ಲಿ ಕರನಿರ್ಧರಣಾ 
ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಂಬಂಧಿಸಿದ ಕಛೇರಿಗಳಿಗೆ ವರದಿ ಸಲ್ಲಿಸುವುದು ಸೇರಿದಂತೆ ಇವರು ಜಂಟಿ ಆಯುಕ್ತರು/ಉಪ ಆಯುಕ್ತರ 
ಮಾರ್ಗ ದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. 
ಅಲ್ಲದೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಸಂಬಂಧಪಟ್ಟ ಕಛೇರಿ/ ಅಧಿಕಾರ ವ್ಯಾಪಿಗೆ ಒಳಪಡುವಂತೆ ಮಾಹಿತಿ ಹಕ್ಕು ಅಧಿನಿಯಮದಡಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಆಯುಕ್ತರಿ೦ದ ನೇಮಿಸಲ್ಪಟ್ಟಿರುತ್ತಾರೆ. 
5, ವಾಣಿಜ್ಯ ತೆರಿಗೆ ನಿರೀಕಕರು : 
ಲು 
ಇಲಾಖೆ ನಿರ್ವಹಿಸುತ್ತಿರುವ ಕಾಯ್ದೆಗಳಡಿ, ಕಛೇರಿಯ ಮುಖ್ಯಸ್ಥರ ನಿರ್ದೇಶನದಂತೆ, ಆಡಳಿತಕ್ಕೆ ಸಂಬಂಧಿಸಿದಂತೆ ಸೂಚಿಸಿದ ಎಲ್ಲಾ 
ಕಾರ್ಯಗಳನ್ನು ನಿರ್ವಹಿಸುವುದು. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ವಾಣಿಜ್ಯ ತೆರಿಗೆ ಅಧಿಕಾರಿಯವರಿಗೆ ವ್ಯಾಪಾರ ಸ್ಥಳಗಳಿಗೆ ಭೇಟಿ ನೀಡಿ 
ತಪಾಸಣೆ ಕಾರ್ಯ ಕೈಗೊಳ್ಳಲು ಸಹಕರಿಸುವುದು. ಸಂಬಂಧಿಸಿದ ದಾಖಲಾತಿಗಳು, ನಿಯತಕಾಲಿಕಗಳು, ಕಡತಗಳ ಹಾಗೂ ವಹಿಗಳನ್ನು ನಿರ್ವಹಿಸುವುದು. 
ಅಧಿಕಾರಿಯವರು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸೂಚಿಸಿದ ಪ್ರಕರಣಗಳಲ್ಲಿ ದಾಖಲಾತಿಗಳ ಅಡ್ಡ ಪರಿಶೀಲನೆ ಹಾಗೂ ವ್ಯಾಪಾರ ಸ್ಥಳಕ್ಕೆ ಭೇಟಿ ನೀಡಿ ವಸ್ತು 
ಸ್ಥಿತಿಯ ವರದಿಯನ್ನು ಅಧಿಕಾರಿಯವರಿಗೆ ಸಲ್ಲಿಸುವುದು. 
6. ವಿಷಯ ನಿರ್ವಾಹಕರು : 
ಜಾರಿ ವಲಯಕ್ಕೆ ಸಂಬಂಧಿಸಿದಂತೆ, ವಿಷಯ ನಿರ್ವಾಹಕರು ಕಛೇರಿ ಮುಖ್ಯಸ್ಥರ ಉಸ್ತುವಾರಿಯಲ್ಲಿ ಮತ್ತು ಅವರ ನಿರ್ದೇಶನದಂತೆ, ಕಛೇರಿ 
ಆಡಳಿತಕ್ಕೆ ಸಂಬಂಧಿಸಿದ ವಹಿಗಳನ್ನು ಅಂದರೆ ನಗದು ವಹಿ, ಅಂಚೆ ಚೀಟಿ ವಹಿ, ಗಂಥಾಲಯ ವಹಿ, ಜಡ ಸರಕುವಹಿ, ಆಗಮನ ವಹಿ, ನಿರ್ಗಮನ ಮಹಿ, 
ಕಡತ ವಿಲೇವಾರಿ ವಹಿ ಮುಂತಾದವುಗಳನ್ನು ನಿರ್ವಹಿಸುತ್ತಾರೆ. ಅಲ್ಲದೇ ತನಿಖಾ ಬಿಂದು/ತನಿಖಾ ಠಾಣೆಗಳಲ್ಲಿ ಸಂಗ್ರಹಿಸಲಾದ ದಾಖಲೆಗಳನ್ನು 
ಗಣಕೀಕರಣಗೊಳಿಸುವುದು ಹಾಗೂ ಸಂಗ್ರಹಿಸಿದ ದಾಖಲೆಗಳನ್ನು ವಿಭಾಗಾವಾರು ವಿಂಗಡಣೆ ಮಾಡಿ, ಸಂಬಂಧಿಸಿದ ವಿಭಾಗಗಳಿಗೆ ರವಾನಿಸುವುದು. 
ಮಾನ್ಯ ಆಯುಕ್ತರ ಸುತ್ತೋಲೆಯಲ್ಲಿ ಗೊತ್ತುಪಡಿಸಿದಂತೆ ಎಲ್ಲ ವಿಧದ ನಿಯತಕಾಲಿಕಗಳು ಮತ್ತು ವರದಿಗಳನ್ನು ನಿಗದಿಪಡಿಸಿದಂತೆ ಸಿದ್ಧಪಡಿಸಿ ಸಲ್ಲಿಸುವುದು, 
ಹಾಗೂ ಮೇಲಾಧಿಕಾರಿಗಳ ಸೂಚನೆಯನ್ವಯ ಕಾರ್ಯನಿರ್ವಹಿಸುತ್ತಾರೆ. 
7. ಕರವಸೂಲಿಗಾರರ ಕರ್ತವ್ಯಗಳು : 


ಕಛೇರಿಯಲ್ಲಿ ಸಂಗ್ರಹವಾದ ನಗದು (ತೆರಿಗೆ/ದಂಡ) ಹಾಗೂ ಧನಾದೇಶಗಳನ್ನು ಬ್ಯಾಂಕಿಗೆ ಜಮೆ ಮಾಡುವುದು ಹಾಗೂ ಅಧಿಕಾರಿಗಳು ನೀಡುವ 
ತಗಾದೆ ಮತ್ತು ಇತರೆ ಸೂಚನಾ ಪತ್ರಗಳನ್ನು ವರ್ತಕರುಗಳಿಗೆ ಜಾರಿ ಮಾಡುವುದು. ಹಾಗೂ ಅಧಿಕಾರಿಗಳು ಸೂಚಿಸುವ ಕಛೇರಿಯ ಯಾವುದೇ 
ಕಾರ್ಯಗಳನ್ನು ನಿರ್ವಹಿಸುವುದು. 
IV ಕಛೇರಿಯ ಕರ್ತವ್ಯ ನಿರ್ವಹಣೆಗಾಗಿ ನಿಗದಿಪಡಿಸಿರುವ ಕಾಲಮಿತಿ 

ಈ ವಲಯವು ಜಾರಿ ಕಾರ್ಯದಲ್ಲಿ ತೊಡಗಿರುವುದರಿಂದ ಎಲ್ಲಾ ಪ್ರಕರಣಗಳು ಆಗಿಂದಾಗ್ಗೆ ಇತ್ಯರ್ಥಗೊಳ್ಳುವುದರಿಂದ ಕರ್ತವ್ಯ ನಿರ್ವಹಣೆಯಲ್ಲಿ 
ಯಾವುದೇ ಕಾಲಮಿತಿ ನಿಗದಿಪಡಿಸಿರುವುದಿಲ್ಲ. 
V ಕಛೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, ಸುತ್ತೋಲೆಗಳು, 
ನಿಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು ಮತ್ತು ದಾಖಲೆಗಳು. 


1, ಕರ್ನಾಟಕ ವಾಣಿಜ್ಯ ತೆರಿಗೆಗಳ ಕೈಪಿಡಿ 1998 

2. ವಾಣಿಜ್ಯ ತೆರಿಗೆಗಳ ಆಯುಕ್ತರು ಕಾಲಕಾಲಕ್ಕೆ ಹೊರಡಿಸುವ ಸುತ್ತೋಲೆಗಳು, ಸರ್ಕಾರದ ಅಧಿಸೂಚನೆಗಳು ಮತ್ತು ನಿರ್ದೇಶನಗಳು 
3. ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ 2003 ಮತ್ತು ನಿಯಮಗಳು 2005 

4. ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956 ಮತ್ತು ನಿಯಮಗಳು 

5. ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 

6. ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 

7. ಕರ್ನಾಟಕ ಮನರಂಜನಾ ತೆರಿಗೆ ಕಾಯ್ದೆ 1958 ಮತ್ತು ನಿಯಮಗಳು 

8. ಕರ್ನಾಟಕ ವೃತ್ತಿ ತೆರಿಗೆ ಕಾಯ್ದೆ 1976 ಮತ್ತು ನಿಯಮಗಳು 

9. ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957 ಮತ್ತು ನಿಯಮಗಳು 


10. ಕರ್ನಾಟಕ ವಿಲಾಸ ತೆರಿಗೆ ಕಾಯ್ದೆ 1979 ಮತ್ತು ನಿಯಮಗಳು 

Il. ಮೈಸೂರು ಬೆಟ್ಟಂಗ್‌ (ಜೂಜು) ತೆರಿಗೆ ಕಾಯ್ದೆ 1932 ಮತ್ತು ನಿಯಮಗಳು 

12. ಕರ್ನಾಟಕ ವಿಶೇಷ ಪ್ರವೇಶ ತೆರಿಗೆ ಕಾಯ್ದೆ 2004 ಮತ್ತು ನಿಯಮಗಳು 

13. ಕರ್ನಾಟಕ ಲಾಟರಿಗಳ ಮೇಲೆ ತೆರಿಗೆ ಅಧಿನಿಯಮ 2004 ಮತ್ತು ನಿಯಮಗಳು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ೯೫೩ 





14. ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು (K.C.S.R.) 


15. ಕರ್ನಾಟಕ ಆರ್ಥಿಕ ಸಂಹಿತೆ (ಓ೯.೦.) 

16. ಕರ್ನಾಟಕ ರಾಜ್ಯ ಖಜಾನೆ ಸಂಹಿತೆ 

17. ಕೇಂದ್ರ ಮಾಹಿತಿ ಹಕ್ಕು ಅಧಿನಿಯಮ 2005 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು, 2005 
18. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999 


19. ಕರ್ನಾಟಕ ನಾಗರೀಕ ಸೇವಾ ನಡತೆ (ವರ್ತನೆ) ನಿಯಮಗಳು 1966 

20. ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿಗಳು) (೦.೦.೩ ನಿಯಮಗಳು 1957 
vi ಕಛೇರಿಯ ನಿಯಂತ್ರಣದಲ್ಲಿರುವ ವಿವಿಧ ದಾಖಲೆಗಳ ಪಟ್ಟಿ 

1. ತಪಾಸಣೆಗೆ ಸಂಬಂಧಿಸಿದ ದಾಖಲೆಗಳು 

ಕೆ ನೋಟೀಸು ಮತ್ತು ಆದೇಶಗಳು 
ಸರಕು ವಾಹನಗಳ ತಪಾಸಣೆ ಸಮಯದಲ್ಲಿ ಸಂಗ್ರಹಿಸಲಾದ ದಾಖಲೆಗಳು 
ಜಿ.ಸಿ. ಹಿಂಬರಹಗಳಿಗೆ ಸಂಬಂಧಿಸಿದ ದಾಖಲೆಗಳು 
5. ರಾಜಸ್ವ ಸಂಗ್ರಹಣೆಯ ವಿವರಗಳು 


= ಟಿ ಬ 


Vil ಕಛೇರಿಯ ಕಾರ್ಯನೀತಿ ಬಗ್ಗೆ ಸಾರ್ವಜನಿಕ ಪ್ರತಿನಿಧಿಗಳು ಪಾಲ್ಗೊಳ್ಳುವ ವಿಷಯ ಸಂಬಂಧ ಇರುವ ವ್ಯವಸ್ಥೆಯ ವಿವರ. 
ಮತ್ತು 


VIll. ಕಛೇರಿಯ ಆಡಳಿತಕ್ಕಾಗಿ ಸಲಹಾರೂಪದ ಮಂಡಳಿ, ಪರಿಷತ್ತು ಅಥವಾ ಎರಡು ಅಥವಾ ಹೆಚ್ಚಿನ ಸದಸ್ಯರನ್ನೊಳಗೊಂಡ ಸಮಿತಿಗಳ, ಸಭೆಗಳಲ್ಲಿ 
ಸಾರ್ವಜನಿಕರು ಪಾಲ್ಗೊಳ್ಳಬಹುದಾದ ಅಥವಾ ಸಭೆಯ ನಡಾವಳಿಗಳು ಸಾರ್ವಜನಿಕರಿಗೆ ನೀಡಬಹುದಾದ ವ್ಯವಸ್ಥೆಯಿದ್ದಲ್ಲಿ ಅದರ ವಿವರಗಳು : 


ವ್ಯಾಪಾರ ಸಂಘ ಸಂಸ್ಥೆಗಳ ಮಾನ್ಯತೆ ಪಡೆದ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಪದಾಧಿಕಾರಿಗಳು ಅವಶ್ಯಕತೆ ಇದ್ದಾಗ ವಾಣಿಜ್ಯ ತೆರಿಗೆ ಜಂಟಿ 
ಆಯುಕ್ತರನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ. 
1 ಕಛೇರಿಯ ಅಧಿಕಾರಿಗಳ ಮತ್ತು ಸಿಬ್ಬಂದಿ ವರ್ಗದವರ ಪಟ್ಟ. 
ಮತ್ತು 
X ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುವ ಮಾಸಿಕ ವೇತನಗಳ ವಿವರ 
ದಿನಾಂಕ:31.12.2012 ರಲ್ಲಿದ್ದಂತೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಹೆಸರು, ಹುದ್ದೆ ಮತ್ತು ವೇತನ ವಿವರಗಳ ಪಟ್ಟಿ 
(ಮುಂಬಡ್ತಿ, ವೇತನ, ವಾರ್ಷಿಕ ವೇತನ ಬಡ್ತಿ ತುಟ್ಟಿಭತ್ಯೆ ಮುಂತಾದವುಗಳು ಕಾಲಕಾಲಕ್ಕೆ ಬದಲಾಗುತ್ತಿರುತ್ತದೆ.) 





ಕ್ರಮ ಒಟ್ಟು ವೇತನ (ಡಿಸೆಂಬರ್‌ 2012 ರಲ್ಲಿ 
ಅಧಿಕಾರಿ / ನೌಕರರ ಹೆಸರು § ಠಾ 
ಸಂಖೆ ಇದ್ದಂತೆ 





ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 





1 | ರವೀಂದನಾಥ್‌ ಪ್ರಭು 52500 





ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 





1 ತೋಂಟದಾರ್ಯ 49620 





ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ), ಮೈಸೂರು 


























1 | ಕೆ.ಎಸ್‌.ಜ್ಯೋತಿ (ಜಾರಿ)-1 44940 

2 | ರಮೇಶ್‌ ನರಸಯ್ಯ (ಜಾರಿ)-2 32160 

3 ಎಂ. ಬಾಲಸುಬ್ರಮಣ್ಯ (ಜಾರಿ)-3 39660 
ಖಾಲಿ ಹುದ್ದೆ EN 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು (ಜಾರಿ), ಮೈಸೂರು 

1 ವೀರಚಿಕ್ಕಯ್ಯ, (ಎ೦.ಜಡ್‌)-1 32495 

2 ಎನ್‌.ಪಿ.ಮಲ್ಲೇಶ್‌ (ಎಂ.ಜಡ್‌)-2 32720 

3 ಎಸ್‌. ಸಿದ್ದರಾಜು, (ಎಂ.ಜಡ್‌)-3 34100 





4 ಬಿ.ಜಿ. ಕೃಷ್ಣಕುಮಾರ್‌, (ಎಂ.ಜಡ್‌)-4 32420 









































































































































೯೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ಭಾಗ ೩ 
ಕ್ರಮ ಬನ ಹಚ ಒಟ್ಟು ವೇತನ (ಡಿಸೆಂಬರ್‌ 2012 ರಲ್ಲಿ 
ಸಂಖ್ಯೆ ಇದ್ದಂತೆ 

5 (| ಡಿ.ಆರ್‌.ಹಿಂಡಿ, (ಎಂ.ಜಡ್‌)-5 40585 
6 ಮುರಳೀಧರ್‌. (ಎ೦.ಜಡ್‌)-6 35780 
7 ನಟರಾಜು, (ಎಂ.ಜಡ್‌)-7 33260 
8 ದೊರೆಸ್ವಾಮಿ, (ಎಂ.ಜಡ್‌)-8 36880 
9 ಖಾಲಿ (ಎಂ.ಜಡ್‌)-9 —— 
10 ಎಂ. ದಿವಾಕರ್‌, (ಎಂ.ಜಡ್‌)-10 35580 
11 ಖಾಲಿಹುದ್ದೆ ದರ 
12 ಎಂ. ಶಿವಣ್ಣ, (ಎಂ.ಜಡ್‌)-12 32340 
13 ಕೆ.ಬಿ. ರಾಜು, (ಎಂ.ಜಡ್‌)-13 32420 
144 | ಕೆ. ಸಿದ್ದೇಗೌಡ, (ಎಂ.ಜಡ್‌)-14 32420 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಗುಂಡ್ಲುಪೇಟೆ 
1 ವಾರೀಶ್‌ ಜಿ ಸಂಗೊಂದಿ 28893 
2 | ಸಿದ್ದರಾಮು 34028 
3 ಕೆ.ಜಿ.ವಿಜೇಂದ 38718 
4 ಜಿ.ಎಂ.ವೀರಭದ್ರ 29241 
5 ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪುಣಜನೂರು 
6 ಖಾಲಿ ಹುದ್ದೆ 
7 ಎಂ. ನಂಜುಂಡಸ್ವಾಮಿ 35679 
8 ಆರ್‌. ರಾಜೇಂದ್ರ 45100 
9 ಡಿ.ಎಸ್‌.ರಾಜಶೇಖರ್‌ 38118 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪೆರಂಬಾಡಿ 
1 ಡಿ.ಎಲ್‌.ಕೇಶವಮೂರ್ತಿ 29893 
2 ಬಿ. ನೀಲಕಂಠಯ್ಯ 36408 
3 ಮೀರ್‌ ಮಹಮದ್‌ 43290 
4 ಎಸ್‌. ರಾಮೇಗೌಡ 35554 
ವಾಣಿಜ್ಯ ತೆರಿಗೆ ಪರಿವೀಕ್ಷಕರು (ಜಾರಿ), ಮೈಸೂರು 
1 ಕೆ.ಎಸ್‌.ದಿವಾಕರ್‌ 37269 
2 |ಪುಟ್ಟಣ್ಣ 30810 
3 ಬಿ.ವಿ. ಉಮಾಕಾಂತ್‌ 32390 
4 ಎ. ಜ್ಯೋತಿಲಕ್ಷ್ಮಿ 23394 
5 ಬಿ.ಪಿ.ಮಮತ 14396 
6 | ಕೆ.ಭಾರತಿ 29299 
7 ಎಂ.ವಿ.ಕನ್ನಿಕ 25174 
8 ಎನ್‌.ಟಿ.ಗಾಯತ್ರಿ 25674 
9 (ಡಿ. ಚಂದ್ರಕಲಾ 25674 
10 ಸೌಭಾಗ್ಯ 25674 
11 ಹೆಚ್‌. ಭಾರತಿ 29034 
12 | ಬಿ.ಎನ್‌.ಶ್ರೀಕಂಠಮೂರ್ತಿ 32390 









































































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ೯೫೫ 
ಕ್ರಮ ಬನ ಷಾ ಒಟ್ಟು ವೇತನ (ಡಿಸೆಂಬರ್‌ 2012 ರಲ್ಲಿ 
ಸಂಖ್ಯೆ ಇದ್ದಂತೆ 

13 ಸಿ. ಮಂಜುಳಾ 24549 
14 ಬಿ.ಡಿ. ದೇವರಾಜ್‌ 28314 
15 ಹುಚ್ಚೇಗೌಡ 32874 
16 ಸಿ.ಎಸ್‌. ನಾಗರಾಜ 29199 
17 ಮಲ್ಲಿಕಾಜುನ ದೊಡ್ಡಮನಿ 30710 
18 ಜಿ.ವಿ.ಗೀತಾ 25514 
19 ಎಸ್‌.ಪಿ.ನಾಗರಾಜ್‌ 31550 
20 ಜಿ.ಎಲ್‌.ಜವರೇಗೌಡ 26274 
21 ಹೆಚ್‌.ಪಿ.ವಿಜಯಕುಮಾರಿ 29034 
ಭು ಟಿ. ರುಕ್ಮಿಣಿ 32490 
23 | ಎಂ.ಆರ್‌.ನಾಗೇಂದ್ರ 26270 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಗುಂಡ್ಲುಪೇಟೆ 
1 ಎಂ.ವಿ.ಮಹೇಶ್‌ 22855 
2 ಹೆಚ್‌.ಎನ್‌.ನಟರಾಜ್‌ 29737 
3 ವಿ.ಆರ್‌.ರಮೇಶ್‌ 21091 
4 ಎಂ. ಮಹೇಶ್‌ 23660 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪುಣಜನೂರು 
1 ಕೆ.ಎಂ.ನಾಗರಾಜ್‌ 29862 
2 | ಬಿ.ಎಸ್‌.ಕಲ್ಲೇಶ್‌ 30514 
3 ಹೆಚ್‌ಕೆ.ಸಿದ್ದಯ್ಯ 29737 
4 ಜಿ.ನಾಗರಾಜು 28855 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪೆರಂಬಾಡಿ 
1 ಬಿ.ಎ.ಮಹದೇವ 30284 
2 ಪಿ.ಬಿ. ಪೂಣಚ್ಚ 26074 
3 ಸಿ.ಸುರೇಶ್‌ 27398 
4 ಹರಿಶ್ಚಂದ್ರ ಏ ನಾಯಕ್‌ 23624 
ಲೆಕ್ಕ ಅಧೀಕ್ಷಕರು, 
1 ಜಿ.ಎಂ.ಬಸವರಾಜು 33280 
ಪ್ರಥಮ ದರ್ಜೆ ಸಹಾಯಕರು (ಜಾರಿ), ಮೈಸೂರು 
1 ಟಿ.ಎಂ.ಜಯಭಾರತಿ 26490 
2 ಮಲ್ಲಿಕಾರ್ಜುನ 26990 
3 | ಆರ್‌. ರಾಮಕೃಷ್ಣಯ್ಯ 27436 
4 ಎಸ್‌.ಪಿ.ಸುರೇಶ್‌ ಪ್ರಸಾದ್‌ 25441 
5 ವಿ.ಎಸ್‌.ವಸಂತಲಕ್ಷ್ಮಿ 24341 
6 ಬಿ.ಎಸ್‌.ಭಾಗ್ಯಲಕ್ಷ್ಮಿ 17810 
ಶೀಘ್ರಲಿಪಿಗಾರರು (ಜಾರಿ), ಮೈಸೂರು 
1 ಕೆ. ಅಂಜನಾ 20730 
9 ಬಿ.ಎ. ಅನಿತಾ 22275 









































































































































೯೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ಭಾಗ ೩ 
ಕ್ರಮ ಬನ ಷಾ ಒಟ್ಟು ವೇತನ (ಡಿಸೆಂಬರ್‌ 2012 ರಲ್ಲಿ 
ಸಂಖ್ಯೆ ಇದ್ದಂತೆ 

3 (ಡಿ. ಭಾರತಿ 22275 
4 | ಅರ್ಷಿಯಾ ಸುಲ್ತಾನ 19456 
ದ್ವಿತೀಯ ದರ್ಜೆ ಸಹಾಯಕರು (ಜಾರಿ), ಮೈಸೂರು 
1 ಬಿ.ಎಸ್‌.ಕಿರಣ್‌ ಬಾಬು 17030 
2 ಎನ್‌.ಟಿ.ಮಲ್ಲಿಕಾರ್ಜುನ 25770 
3 ಮಹಮ್ಮದ್‌ ಬೇಗ್‌ ಸಲ್ಮಾನಿ 17039 
4 | ಎಸ್‌.ಸುಧಾ 16890 
5 ಕೆ. ವೇದಾವತಿ 17810 
6 | ವಿಜೇಂದಕುಮಾರ್‌ 20030 
7 | ಹೆಚ್‌.ಕೆ.ಸೀನಪ್ಪ 26345 
8 ಎನ್‌. ಶಾಂತಮೂರ್ತಿ 17390 
9 ಎನ್‌.ಆರ್‌.ಸಂಪತ್‌ಕುಮಾರ್‌ 24950 
10 ಟಿ. ನಾಗರಾಜು 21570 
11 ಸಿ.ಎನ್‌.ಶ್ರೀನಿವಾಸ 19530 
12 ಎಂ.ಹೆಚ್‌.ರಾಜು 20510 
13 ರಾಮಣ್ಣ 23250 
14 | ಕೆ.ಎಸ್‌.ರಾಮ್‌ಪ್ರಸಾದ್‌ 17860 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಗುಂಡ್ಲುಪೇಟೆ 
1 | ಜೆ. ಭಾಸ್ಕರ್‌ 18248 
2 | ಬಿ.ಹೆಚ್‌.ಮಾಧವ 15862 
3 ಎನ್‌.ಶ್ರೀಕಂಠೇಶ್ವರ 17860 
4 ಖಾಲಿ ಹುದ್ದೆ ದರ 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪುಣಜನೂರು 
1 ಹೆಚ್‌.ಕೆ. ನಂಜೇಗೌಡ 24076 
2 ಸಿ. ನಾಗರಾಜು 17416 
3 (| ಹೆಚ್‌.ಎ. ಮಧುಸೂಧನ್‌ 19292 
4 ಎ. ಬಾಲೇಂದಶೇಖರ್‌ 16251 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪೆರಂಬಾಡಿ 
1 ಜಯರಾಮ್‌ 18304 
2 ಡಿ. ಹರೀಶ್‌ ಬಾಬು 15862 
3 ಎ.ಪಿ.ರವಿ 15862 
4 | ಕೆ.ವಿ.ರಾಮಕೃಷ್ಣಯ್ಯ 18304 
ಬೆರಳಚ್ಚುಗಾರರು (ಜಾರಿ), ಮೈಸೂರು 
1 ಹೆಚ್‌.ಎಸ್‌.ಕಾಂತಿ 19665 
2 | ವಿ.ಕೃಷ್ಣಮೂರ್ತಿ 19665 
ಕರವಸೂಲಿಗಾರರು (ಜಾರಿ), ಮೈಸೂರು 
1 ಬಿ.ಎನ್‌.ಶ್ರೀನಿವಾಸ 15150 
2 ಬಂಗಾರಿ 19580 

















ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ೯೫೭ 

















































































































ರಾ dd ಒಟ್ಟು ವೇತನ (ಡಿಸೆಂಬರ್‌ 2012 ರಲ್ಲಿ 
ಇದ್ದಂತೆ 
ವಾಹನ ಚಾಲಕರು (ಜಾರಿ), ಮೈಸೂರು 
ಖಾಲಿ ಹುದ್ದೆ 
ಎಲ್‌.ನಾಗೇಶ್‌ 23585 
ಮಹದೇವಪ್ಪ 25585 
ಭಗವಂತರಾವ್‌ 15785 
ರಂಗಸ್ವಾಮಿ 24785 
ಎಂ.ವಿಜಯಕುಮಾರ್‌ 24860 
ಡಿ. ರಾಜು 24185 
“ಡಿ” ದರ್ಜೆ ನೌಕರರು (ಜಾರಿ), ಮೈಸೂರು 
ಹುಚ್ಚೇಗೌಡ 18450 
ಎಸ್‌.ಸಿದ್ದಯ್ಯ 19445 
ಟಿ. ಕೃಷ್ಣೇಗೌಡ 16830 
ಬಿ.ಚಂದ್ರಶೇಖರ್‌ 19850 
ಎಂ.ಆರ್‌.ವಿಜಯಕುಮಾರ್‌ 19350 
ಎಂ. ಪುಟ್ಟೇಗೌಡ 19400 
ರಾಜು 19350 
ಮಹಮೃದ್‌ ಮುಸ್ತಾಫ 19350 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಗುಂಡ್ಲುಪೇಟೆ 
ಎಂ. ಮಹದೇವಪ್ಪ 18160 
ಎಸ್‌.ಸಿದ್ದಯ್ಯ (ಮಂಟಕಳ್ಳಿ) 20491 
ಎಸ್‌.ಬೋರಯ್ಯ 15496 
ಖಾಲಿ ಹುದ್ದೆ 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪುಣಜನೂರು 
ಎಸ್‌.ವೆಂಕಟೇಶ್‌ 18160 
ಎಸ್‌.ಆರ್‌.ತಿಮ್ಮೇಗೌಡ 20491 
ಎಂ.ಈಶ್ವರ್‌ 15496 
ಖಾಲಿಹುದ್ದೆ 
ವಾಣಿಜ್ಯ ತೆರಿಗೆ ಅಧಿಕಾರಿಗಳು, (ತನಿಖಾ ಠಾಣೆ), ಪೆರಂಬಾಡಿ 
ಆರ್‌.ಜಯರಾಜ್‌ 18679 
ಬಿ.ಸಿ.ಜಯಶಂ೦ಕರ್‌ 15329 
ನಾಗರಾಜ್‌ 17735 
ಕೃಷ್ಣೇಗೌಡ 15329 











೯೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ 


ಭಾಗ ೩ 





X1 ಕಛೇರಿಯ ಆಯವ್ಯಯದ ವಿವರ 












































ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 
ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಆಯವ್ಯಯದ ವಿವರ ಪಟ್ಟಿ 
ಕ್ರಸಂ. ಲೆಕ್ಕ ಶೀರ್ಷಿಕೆಗಳ ವಿವರ 2012-13 ನೇ ಸಾಲಿನ ಡಿಸೆಂಬರ್‌ 2012 ರ ವರೆಗೆ ಡಿಸೆಂಬರ್‌ 2012 ರ ಅಂತ್ಯದವರೆಗೆ 
ಬಿಡುಗಡೆಯಾದ ಅನುದಾನ ಖರ್ಚು ಮಾಡಿದ ಮೊತ್ತ 
1 041 ಪ್ರಯಾಣ ಭತ್ಯೆ ವೆಚ್ಚ 1,10,000-00 34,023-00 
2 |051 ಕಛೇರಿ ವೆಚ್ಚ 
12,00,000-00 9,70,612-00 

3 052 ದೂರವಾಣಿ ವೆಚ್ಚ 
4 071 ಬಾಡಿಗೆ ವೆಚ್ಚ 10,00,000-00 7,19,776-00 
5 195 ಸಾಗಾಣಿಕೆ ವೆಚ್ಚ 28,00,000-00 22,77,235-00 
6 125 ನವೀಕರಣ ಶುಲ್ಕ —— ದರ 

ಒಟ್ಟು 51,10,000-00 40,01,646-00 

ಅಧಿಕಾರಿ/ನೌಕರರ ವೇತನ ಮತ್ತು ಇತರೆ ಭತ್ಯೆಗಳು 2,53,90,970-00 











೫॥ ಕಛೇರಿಯಿಂದ ಸಹಾಯ ಧನ ಪಡೆಯುವ ಕಾರ್ಯ ಯೋಜನೆಗಳು ಹಾಗೂ ಫಲಾನುಭವಿಗಳ ವಿವರ 


—— ಅನ್ವಯಿಸುವುದಿಲ್ಲ — 


1 ರಿಯಾಯಿತಿಗಳನ್ನು ಪಡೆಯುವ ಕಾರ್ಯಯೋಜನೆಗಳ ಅನುಷ್ಠಾನದ ವಿಧಾನ, ಸಹಾಯಧನದ 
ಮೊತ್ತ ಹಾಗೂ ಫಲಾನುಭವಿಗಳ ವಿವರ 





ಎ) 


ಬಿ) 


ಡಿ) 


ಕರ್ನಾಟಕ ಸರ್ಕಾರದ ಅಧಿಸೂಚನೆಗಳ ಸಂಖ್ಯೆ ಎಫ್‌ಡಿ 05, ಸಿಇಟಿ 2009 (0, (॥), (0, (/) 
ದಿನಾ೦ಕ 03-06-2009 ಇವುಗಳ ಅಡಿಯಲ್ಲಿ ಕೈಗಾರಿಕೆಗಳಿಗೆ ಮತ್ತು ರಫ್ತು ಘಟಕಗಳಿಗೆ ಪ್ರವೇಶ ತೆರಿಗೆ ವಿನಾಯಿತಿ. 
ಕರ್ನಾಟಕ ಸರ್ಕಾರದ ಅಧಿಸೂಚನೆಗಳ ಸಂಖ್ಯೆ ಎಫ್‌ ಡಿ 25, ಸಿಇಟಿ 2007(0, (1), ದಿನಾಂಕ: 04.05.2009 
ಇವುಗಳ ಅಡಿಯಲ್ಲಿ ಮೂಲ ಸೌಲಭ್ಯ ಯೋಜನೆಗಳಿಗೆ ಪ್ರವೇಶ ತೆರಿಗೆ ಮತ್ತು ವಿಶೇಷ ಪ್ರವೇಶ ತೆರಿಗೆ ವಿನಾಯಿತಿ. 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಎಫ್‌ ಡಿ 67 ಸಿಎಸ್‌ಎಲ್‌ (0, ಮತ್ತು (॥, ದಿನಾಂಕ: 26-05-2009 
ಇವುಗಳ ಅಡಿಯಲ್ಲಿ ವಿಶೇಷ ಆರ್ಥಿಕ ವಲಯಕ್ಕೆ ಪ್ರವೇಶ ತೆರಿಗೆ ಮತ್ತು ವಿಶೇಷ ಪ್ರವೇಶ ತೆರಿಗೆ ವಿನಾಯಿತಿ. 
ಕರ್ನಾಟಕ ಸರ್ಕಾರವು ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಜೈವಿಕ ವಿಜ್ಞಾನ ಉದ್ಯಮಿಗಳ ಪ್ರವಾಸೋಧ್ಯಮ 
ಜವಳಿ ಉದ್ಯಮಿಗಳು ಹಾಗೂ ಮಾಹಿತಿ ತಂತ್ರಜ್ಞಾನ ಘಟಕಗಳನ್ನು ಪ್ರೋತ್ಸಾಹಿಸುವ ಬಗ್ಗೆ ಹೊರಡಿಸಲಾದ ಹಲವಾರು 


ಯೋಜನೆಗಳು. 


Xv ವಿದ್ಯುನ್ಮಾನ ವ್ಯವಸ್ಥೆಗೆ ಅಳವಡಿಸಿದ ಇಲಾಖೆಯ ಮಾಹಿತಿಗಳು 


ಇಲಾಖೆಯಲ್ಲಿ ನಿರ್ವಹಿಸುವ 


1; 


http://ctax.kar.nic.in 


ಮುಖ್ಯ ಕಾಯ್ದೆಗಳಿಗೆ ಸಂಬಂಧಿಸಿದ ಸುತ್ತೋಲೆಗಳು, ಸಿಬ್ಬಂದಿ ವಿವರಗಳು ಕಾರ್ಯಸೂಚಿ ಆದೇಶಗಳು, 
ಟೆಂಡರ್‌ಗಳು, ಸರ್ಕಾರಿ ಆದೇಶಗಳು, ಸೂಚನೆಗಳು, ಸಿಬ್ಬಂದಿ ವಿವರಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸುವ ನಾಗರೀಕರು ಈ 
ಕೆಳಕಂಡ ವೆಬ್‌ಸೈಟ್‌ ಅನ್ನು ನೋಡಬಹುದು ಹಾಗೂ ಇ-ಮೇಲ್‌ ಮೂಲಕ ತಮ್ಮ ಪ್ರಶ್ನೆ ಅಥವಾ ದೂರುಗಳನ್ನು ದಾಖಲಿಸಬಹುದು. ಉತ್ತಮ ಮತ್ತು 
ಪರಿಣಾಮಕಾರಿ ಆಡಳಿತಕ್ಕೆ ಸಲಹೆಗಳನ್ನು ನೀಡಬಹುದಾಗಿದೆ. 


2. Cto.karbng@.nic.in (e-mail address) 
3. http://vat.kar.nic.in/epay 

4. http://vat.kar.nic.in 

5. http://vat.kar.gov.in 

6. http://164.100.80.20/vat 505 


XV ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯ ಇದ್ದಲ್ಲಿ, ಅದರಲ್ಲಿನ ಸೌಲಭ್ಯಗಳು, ಸಾರ್ವಜನಿಕರು ಪಡೆಯಬಹುದಾದ ಮಾಹಿತಿಗಳ ವಿವರ ಹಾಗೂ ಕೆಲಸದ 
ವೇಳೆ ಇವುಗಳ ವಿವರ 


ಸಾರ್ವಜನಿಕರು ಕಛೇರಿಯ ಬಗೆಗಿನ ಮಾಹಿತಿಯನ್ನು ಕಛೇರಿ ಕೆಲಸದ ವೇಳೆಯಲ್ಲಿ ಬೆಳಿಗ್ಗೆ 10.00 ರಿ೦ದ ಸಾಯಂಕಾಲ 5.30 ರವರೆಗೆ 
ಕಛೇರಿಯಲ್ಲಿ ಪಡೆಯಬಹುದಾಗಿದೆ. ಗ್ರಂಥಾಲಯ ವ್ಯವಸ್ಥೆ ಸಾರ್ವಜನಿಕರಿಗೆ ಲಭ್ಯವಿರುವುದಿಲ್ಲ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ೯೫೯ 





XVI ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಪದನಾಮ ಮತ್ತಿತರ ವಿವರಗಳು 
ವೀರಚಿಕ್ಕಯ್ಯ, ವಾಣಿಜ್ಯ ತೆರಿಗೆ ಅಧಿಕಾರಿ, 
ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರವರ ಕಛೇರಿ (ಜಾರಿ), 
ಮೈಸೂರು ವಲಯ, ಮೈಸೂರು ಪೇಂಟ್ಸ್‌ ೬ ವಾರ್ನಿಷ್‌ ಕಟ್ಟಡ, 
ಆನೆಗೊಂದಿ ರಸ್ತೆ, ಬನ್ನಿಮಂಟಪ ಬಡಾವಣೆ, ಮೈಸೂರು 
ದೂರವಾಣಿ ಸಂಖ್ಯೆ:0821-2499767 
Xvi ನಿಗಧಿಪಡಿಸಲಾಗಿರುವ ಇತರೆ ಯಾವುದೇ ಮಾಹಿತಿ 


ಸಾರ್ವಜನಿಕರು ಕಛೇರಿಯ ಅಧಿಕಾರಿ/ಸಿಬ್ಬಂದಿ ವರ್ಗದವರಿಂದ ತೊಂದರೆಗೊಳಗಾಗಿದ್ದಲ್ಲಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ), ಮೈಸೂರು 
ವಲಯ, ಮೈಸೂರು ಇವರಿಗೆ ದೂರು ನೀಡಬಹುದಾಗಿದೆ ಹಾಗೆಯೇ ಕಛೇರಿಗೆ ಸುಗಮ ಕಾರ್ಯ ನಿರ್ವಹಣೆಗೆ ಯಾವುದೇ ರೀತಿಯ ಸಲಹೆಗಳನ್ನು ಪತ್ರದ 
ಮುಖೇನ ಬರೆದು ಕಳುಹಿಸಬಹುದಾಗಿದೆ. 


ಕಛೇರಿಯ ದೂರವಾಣಿ ಸಂಖ್ಯೆ; 0821-2499971 
ವಾಣಿಜ್ಯ ತೆರಿಗೆ ಇಲಾಖೆ 
ಮಾಹಿತಿ ಹಕ್ಕು ಅಧಿನಿಯಮ 2005 
ಸೆಕ್ಷನ್‌ 4(1)(ಬಿ) 
(ಕೇಂದ್ರ ಕಾಯ್ದೆ ಸಂಖ್ಯೆ 22) 
ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು (ಜಾರಿ), ಮೈಸೂರು ವಲಯ, ಮೈಸೂರು 

ಈ ಕಛೇರಿಯಲ್ಲಿ ಲಭ್ಯವಿರುವ ಮಾಹಿತಿಗಳು ಕೆಳಕಂಡಂತಿರುತ್ತವೆ : 
1) ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ರವರ ಕಾರ್ಯಾಲಯದ ರೂಪುರೇಷ 
2) ಈ ಕಛೇರಿಯಲ್ಲಿರುವ ಅಧಿಕಾರಿಗಳು /ಸಿಬ್ಬಂದಿವರ್ಗದವರ ಅಧಿಕಾರ, ಜವಾಬ್ದಾರಿ, ಮತ್ತು ಕರ್ತವ್ಯಗಳು 


3) ವಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿವರ್ಗದವರು ಕರ್ತವ್ಯ ನಿರ್ವಹಣೆಗಾಗಿ ಪಾಲಿಸಬೇಕಾದ ಕಾಯ್ದೆಗಳು, ನಿಯಮಗಳು, ಸುತ್ತೋಲೆಗಳು, 
ನಿರ್ಬಂಧನೆಗಳು, ಸೂಚನೆಗಳು, ಕೈಪಿಡಿಗಳು, ಮತ್ತು ದಾಖಲೆಗಳು. 


4) ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ವಿವರ ಹಾಗೂ ಪ್ರತಿಯೊಬ್ಬ ಅಧಿಕಾರಿ/ ಸಿಬ್ಬಂದಿವರ್ಗದವರು ಪಡೆಯುತ್ತಿರುವ ವೇತನ ವಿವರ. 
5) ವಿಭಾಗದ ಆಯವ್ಯಯದ ವಿವರ 
6) ವೆಬ್‌ಸೈಟ್‌ ವಿಳಾಸ 
7) ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೆಸರು ಮತ್ತು ಪದನಾಮ 
ವೀರಚಿಕ್ಕಯ್ಯ, 
ವಾಣಿಜ್ಯ ತೆರಿಗೆ ಅಧಿಕಾರಿ, 
ಪತ್ರಾಂಕಿತ ವ್ಯವಸ್ಥಾಪಕರು ಹಾಗೂ 
[2 
ಸಾರ್ವಜನಿಕ ಮಾಹಿತಿ ಅಧಿಕಾರಿ, 
ದೂರವಾಣಿ ಸಂಖ್ಯೆ:0821-2499767 


ಮೇಲ್ಕಂಡ ಮಾಹಿತಿಗಳು ಈ ಕಛೇರಿಯಲ್ಲಿ ಲಭ್ಯವಿದ್ದು, ಸಾರ್ವಜನಿಕರು ಸಾರ್ವಜನಿಕ ಮಾಹಿತಿ ಅಧಿಕಾರಿಯವರಲ್ಲಿ ಅರ್ಜಿ ಸಲ್ಲಿಸಿ ಅಗತ್ಯ 
ಮಾಹಿತಿಯನ್ನು ಪಡೆಯಬಹುದಾಗಿದೆ. 


ಸ್ಥಳ ಮೈಸೂರು ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರು 
ದಿನಾಂಕ: 14-03-2013 (ಜಾರಿ), ಮೈಸೂರು ವಲಯ, ಮೈಸೂರು 


೯೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೧೬, ೨೦೧೩ ಭಾಗ ೩ 





ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ಮೈಸೂರು ವಲಯ, ಮೈಸೂರು ಕಛೇರಿಯ ರೂಪರೇಷೆ 


ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು (ಜಾರಿ) ಮೈಸೂರು - ವಲಯದ ಮುಖ್ಯಸ್ಥರು ಹಾಗೂ ಮೇಲ್ಮನವಿ ಪ್ರಾಧಿಕಾರ 





ಜಾರಿ ಅಧಿಕಾರಿಗಳು ತನಿಖಾ ಠಾಣೆ ಅಧಿಕಾರಿಗಳು 


ಮಾರಾಟ ತೆರಿಗೆ 
ಯ ಸಿ ಮತ್ತು ಡಿ ವರ್ಗದ ಸಿಬಂದಿಗಳು ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಜಾರಿ 
Kk - 3 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ-1) 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ-2) 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ-3) 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ-4) 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು (ಜಾರಿ), ಮಡಿಕೇರಿ 


ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-12 
ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-13 


ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ)-14 
ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ) ಮಡಿಕೇರಿ 





ಮಾರಾಟ ತೆರಿಗೆ 
ತನಿಖಾ ಠಾಣೆ ಪೆರಂಬಾಡಿ 


ವಾಸಾ ತಾಗ ಆವಾ ವಾಸಾ ತಾಗ ಆವಾ 


ವಾಣಿಜ್ಯ ತೆರಿಗೆ ಅಧಿಕಾರಿ-3 


ವಾಣಿಜ್ಯ ತೆರಿಗೆ ಅಧಿಕಾರಿ-3 


ವಾಣಿಜ್ಯ ತೆರಿಗೆ ಅಧಿಕಾರಿ-3 
ವಾಣಿಜ್ಯ ತೆರಿಗೆ ಅಧಿಕಾರಿ-4 
ಫಿ 


ವಾಣಿಜ್ಯ ತೆರಿಗೆ ಅಧಿಕಾರಿ-4 


EN NEN 
7 1 
, I 
8 | 


ವಾಣಿಜ್ಯ ತೆರಿಗೆ ಅಧಿಕಾರಿ- 





ವಾಣಿಜ್ಯ ತೆರಿಗೆಳ ಜಂಟಿ ಆಯುಕ್ತರು 
P.R. 283 (ಎನ್‌ಪೋರ್ಸ್‌ಮೆಂಟ್‌), ಮೈಸೂರು ವಲಯ, ಮೈಸೂರು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ೯೬೧ 





PROCEEDINGS OF THE DIRECTOR, DEPARTMENT OF MINES & GEOLOGY, BANGALORE 


Sub: Consideration of renewal application dated: 22-10-2002 of Sri.Govind.B.Ron for moulding sand 
over an area of 10.11 Hectares in Kuravatti village, Huvinahadagali taluk, Bellary district for a 
period of 20 years. - reg. 


Read: 1. Your renewal application dated 22-10-2002 in No.135 AML 02. 
2. This office notice No. ಗಭೂಇ/ಗಗುಶಾ/ಮೌ.ಸ್ಯಾಂಡ್‌/ 2012-13/2650-84, dated 02-07-2012. 
3. This office notice No. ಗಭೂಇ/ಗಗುಶಾ/ಮೌ.ಸ್ಯಾಂಡ್‌/ 2012-13/3273-3297, dated 23-07-2012. 


ತ್ಯ A mining lease was sanctioned to Sri.Govind.B.Ron for moulding sand over an area of 10-11 hectares in Kuravatti village, 
Huvinahadagali taluk, Bellary district for a period of 20 years from 26-10-1983 vide ML No.1914. The said lease came to be expired on 
25-10-2003. The lessee has made renewal application on 22-10-2002. 


2. The said application was processed and sand samples from the area were collected and analyzed by the mineral technologist 
of this office. The analysis proved that the clay content in the sand is less than 5% the IS specification for natural moulding sand 
(15 3343-1965) vide page 4 Para 5.1 specified that the moulding sand of different grades should contain 5% to 20% clay. Therefore, the 
sand available in this area cannot be classified under natural moulding sand. 


3. The geological studies No.104 is published by the Department of Mines and Geology in the year 1975. It establishes that all 
the sand deposits in Tungabhadra course in the surveyed area have total reserves of 1047405 tonnes. This sand can be used for 
general constructions, filter beds, grinding and polishing and foundries. The classification has not been made due to non-availability of 
resources (Para 15.4 page No.18 of study report). |! is also fact that the sand deposit based on parameters like grain size, shape, 
specific gravity of grains and velocity of stream, the change in quality is also expected. 


4. The matter of renewal was pending for long time hence notice was issued to the applicant on 02-07-2012 to appear before 
this authority on 23-07-2012 for making presentation of his case and the matter was adjourned to 16-08-2012. Sri.Govind.B.Ron 
appeared on 16-08-2012 and submitted his written arguments, wherein it is stated that the officers of this Department have collected the 
samples from the leased area in his absence. He further stated that the Department have conducted the chemical analysis of the entire 
Tungabhadra river sand in the district of Haveri and Bellary the same has been published by this Department in the Geological studies 
No.104 and in the report it is stated that sand available can be used for both construction purpose and also for industrial purpose. He 
further stated that Geologist of the Department conducted the chemical analysis of the Tungabhadra river sand and discovered that the 
sand contains 90% of Silica (51೦02) and 2% clay, hence it was ordinary sand and it is very much necessary for the Department to 
produce the document in this regard and also stated that the major mineral can be used for minor mineral under Rule 27(0) of MCR 
1960 and having permitted the lessee all these years to mine ordinary sand, renewal cannot be refused on the ground of non-availability 
of moulding sand in Tungabhadra river bed. 


5. Availability percentage of moulding sand in Tungabhadra River Bed stretch from Konanathambige Village to Hammige Village 
stretch between Bellary and Dharwad district was the subject matter of WP No.16119/97, 49376/04, 41990/11 and connected revision 
petitions before the Central Mines Tribunal pursuant to the Central Mines Tribunal order No.270/2011 dated 31-03-2011 in revision 
application No.13/1/2011-RC-1 this authority on 12-12-2011 had addressed a letter to the Head of the Department of Civil Engineering, 
Indian Institute of Science requesting specific opinion about the kind of sand to enable this authority to pass a fresh order as per the 
Central Mines Tribunal. The Indian Institute of Science in their letter dated 13-06-2012 furnished the technical note on the “Natural 
Moulding Sand for use in Foundries” based on the test reports forwarded by this authority. The gist of the note is as follows: 


6. As many as 30 sand samples collected from different locations in Tungabhadra river beds of Nadiharalalli, Irani, Hirebidiri, 
Konanatambige, Somalapura, Medleri, Udagatti, Belur, Hiladahalli, Chikkakuruvathi, Chandapuri and Nasipura villages of Ranibennur 
taluk, Kanchanagatti, Havanur villages of Haveri taluk tested by Department of Mines and Geology by following IS 1918 Code guidelines 
and by Indian Bureau of Mines Laboratories by following chemical analysis process were tested to ascertain percentage of “Natural 
Moulding Sand for use in foundries”. Based on percentage of clay content and grain size distribution ascertained from physical test 
following 15 1918 code guidelines and percentage of SiO, (Silica) ascertained from chemical analysis samples of Konanatambige, 
Somalapur, Medleri and Hiladahalli were found fit to classify/ categories as moulding sand for foundry use / applications. Whereas the 
procedure adopted by IBM laboratories for assessing sand samples for their suitability as moulding sand does not confirm to the IS code 
(15 3343 and IS 1918) specifications and guidelines. Analytical results of sand samples generated by the Indian Bureau of Mines 
laboratories (given in Table 2) cannot be considered for examining their suitability as foundry sand following the guidelines of Indian 
Standards Codes (15 3343 and 15 1918 specifications.) 


7, Seven samples sent by the Department to Indian Institute of Science correspond to different locations of Tungabhadra River 
Bed from Konanathambige, Somalapura, Medleri, Udagatti, Belur, Hiladahalli the area of moulding sand identified in the said location 
put together is 50 acres. One single largest block in the said area is 30 acres and another single largest block is 20 acres only. Further 
according to test report of Indian Institute of Science samples from Belur locations do not reveal moulding sand fit for foundry 
application. In this view of the matter extent of single largest block of 30 acres or 20 acres is likely to be reduced. At any rate grant of 
lease for moulding sand to an extent of 30 acres or 20 acres is likely to overlap or interfere with the area of quarrying lease for 
ordinary sand. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ೯೬೨ 





8. ISI specification for natural moulding sand (15 1387-1959) illustrates that the occurrences of natural moulding sand deposists 
may be one foot to five feet in thickness. The sand deposits are recovered from major rivers of Karnataka such as Cauvery, 
Tungabhadra, Krishna, Kabini, Karidra, etc., the minor rivers for the purpose of moulding sand samples were collected from all the 
existing mining leases granted in Tungabhadra river bed for evaluation of moulding sand deposits. On chemical analysis it is found, 
almost all the samples indicated that they come/fall under ordinary sand category. 


9. Therefore grant of lease for moulding sand is impractical and not in public interest. The details of samples and their 
analysis report is enclosed as Annexure-1. Apart from the technical aspects, there is one another bigger dimension to the whole issue. 
In pursuance of several Government decisions, Karnataka State Sand Policy was framed and notified on 29/01/2011. The policy was 
incorporated in KMMCR - 1994 vide amendment dated 2/7/2011. A separate chapter on sand mining and regulation has been 
included. As per the sand policy and KMMCR, the sand mining in the entire State is done by Public Works Department. District Sand 
Monitoring Committee under the chairmanship of Deputy Commissioner has been constituted to regulate and monitor the sand mining 
and related issues. This Committee also decides the rate at which sand will be sold from PWD blocks/stockyards. In the Haveri district 
the sand cost is about Rs.400/- M.T. The entire money earned through sale of sand is deposited in the Department of Mines and 
Geology revenue head of account. Therefore, in the same area where largest available quantity is ordinary sand, moulding sand 
wherever available is also available only in pockets. Besides sale of ordinary sand yields revenue of about Rs.400/- M.T to the 
Government whereas lessee would have paid a royalty of only Rs.30/- and also ordinary sand is made available at reasonable rates to 
the Public / Government civil works. Allocating mining leases on large river beds with meager moulding sand deposits and vast ordinary 
sand deposits, only encourages illegal ordinary sand mining, loss of Government revenue and not in public interest. 


In the light of the above facts and circumstances | proceed to pass the following order subject to the final orders of the WP 
No.41990/2011 filed by Smt.Jyothi Manjula V/s State before the Hon'ble High Court of Karnataka, Bangalore: 


Order 
No.DMG/MLS/135 AML 02/12-13, Dated: 4" February 2013 


|, H.R.Srinivasa, IAS, Director of Mines and Geology, Bangalore in exercise of conferred under Government Notification 
No.ClI 3 MMN 95, dated 27-05-1995 do hereby reject the renewal application No.135 AML 2002 dated 22-10-2002 of Sri.Govind.B.Ron 
for moulding sand over an area of 10.11 Hectares in Kuravatti village, Huvinahadagali taluk, Bellary district. 


P.R. 264 DIRECTOR 
SC - 50 Department of Mines and Geology 


PROCEEDINGS OF THE DIRECTOR, DEPARTMENT OF MINES & GEOLOGY, BANGALORE 


Sub: Consideration of renewal application dated : 27-09-2004 of Sri.Govind.B.Ron for moulding 
sand over an area of 6.01 Hectares in Mylar village, Huvinahadagali taluk, Bellary district for 
a period of 20 years. - reg. 


Read: 1.Your renewal application dated 27-09-2004 in No.956 AML 04. 
2. This office notice No. ಗಭೂಇ/ಗಗುಶಾ/ಮೌ.ಸ್ಯಾಂಡ್‌/ 2012-13/2650-84, dated 02-07-2012. 
3.This office notice No. ಗಭೂಇ/ಗಗುಶಾ/ಮೌ.ಸ್ಯಾಂಡ್‌/ 2012-13/3273-3297, dated 23-07-2012. 


ಕ್ಟ A mining lease was sanctioned to Sri.Govind.B.Ron for moulding sand over an area of 6.01 hectares in Mylar village, 
Huvinahadagali taluk, Bellary district for a period of 10 years from 15-09-1995 vide ML No.2201. The said lease came to be expired on 
14-09-2005. The lessee has made renewal application on 27-09-2004. 


2. The said application was processed and sand samples from the area were collected and analyzed by the mineral technologist 
of this office. The analysis proved that the clay content in the sand is less than 5% the IS specification for natural moulding sand 
(15 3343-1965) vide page 4 Para 5.1 specified that the moulding sand of different grades should contain 5% to 20% clay. Therefore, the 
sand available in this area cannot be classified under natural moulding sand. 


3. The geological studies No.104 is published by the Department of Mines and Geology in the year 1975. It establishes that all 
the sand deposits in Tungabhadra course in the surveyed area have total reserves of 1047405 tonnes. This sand can be used for 
general constructions, filter beds, grinding and polishing and foundries. The classification has not been made due to non-availability of 
resources (Para 15.4 page No.18 of study report). |! is also fact that the sand deposit based on parameters like grain size, shape, 
specific gravity of grains and velocity of stream, the change in quality is also expected. 


4. The matter of renewal was pending for long time hence notice was issued to the applicant on 02-07-2012 to appear before 
this authority on 23-07-2012 for making presentation of his case and the matter was adjourned to 16-08-2012. Sri.Govind.B.Ron 
appeared on 16-08-2012 and submitted his written arguments, wherein it is stated that the officers of this Department have collected the 
samples from the leased area in his absence. He further stated that the Department have conducted the chemical analysis of the entire 
Tungabhadra river sand in the district of Haveri and Bellary the same has been published by this Department in the Geological studies 
No.104 and in the report it is stated that sand available can be used for both construction purpose and also for industrial purpose. 
He further stated that Geologist of the Department conducted the chemical analysis of the Tungabhadra river sand and discovered that 
the sand contains 90% of Silica (5102) and 2% clay, hence it was ordinary sand and it is very much necessary for the Department to 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ೯೬೩ 





produce the document in this regard and also stated that the major mineral can be used for minor mineral under Rule 27(0) of MCR 
1960 and having permitted the lessee all these years to mine ordinary sand, renewal cannot be refused on the ground of non-availability 
of moulding sand in Tungabhadra river bed. 


5. Availability percentage of moulding sand in Tungabhadra River Bed stretch from Konanathambige Village to Hammige Village 
stretch between Bellary and Dharwad district was the subject matter of WP No.16119/97, 49376/04, 41990/11 and connected revision 
petitions before the Central Mines Tribunal pursuant to the Central Mines Tribunal order No.270/2011 dated: 31-03-2011 in revision 
application No.13/1/2011-RC-1 this authority on 12-12-2011 had addressed a letter to the Head of the Department of Civil Engineering, 
Indian Institute of Science requesting specific opinion about the kind of sand to enable this authority to pass a fresh order as per the 
Central Mines Tribunal. The Indian Institute of Science in their letter dated 13-06-2012 furnished the technical note on the 
“Natural Moulding Sand for use in Foundries” based on the test reports forwarded by this authority. The gist of the note is as follows: 


6. As many as 30 sand samples collected from different locations in Tungabhadra river beds of Nadiharalalli, Irani, Hirebidiri, 
Konanatambige, Somalapura, Medleri, Udagatti, Belur, Hiladahalli, Chikkakuruvathi, Chandapuri and Nasipura villages of Ranibennur 
taluk, Kanchanagatti, Havanur villages of Haveri taluk tested by Department of Mines and Geology by following IS 1918 Code guidelines 
and by Indian Bureau of Mines Laboratories by following chemical analysis process were tested to ascertain percentage of “Natural 
Moulding Sand for use in foundries”. Based on percentage of clay content and grain size distribution ascertained from physical test 
following 15 1918 code guidelines and percentage of SiO, (Silica) ascertained from chemical analysis samples of Konanatambige, 
Somalapur, Medleri and Hiladahalli were found fit to classify/ categories as moulding sand for foundry use / applications. Whereas the 
procedure adopted by IBM laboratories for assessing sand samples for their suitability as moulding sand does not confirm to the IS code 
(15 3343 and IS 1918) specifications and guidelines. Analytical results of sand samples generated by the Indian Bureau of Mines 
laboratories (given in Table 2) cannot be considered for examining their suitability as foundry sand following the guidelines of Indian 
Standards Codes (15 3343 and 15 1918 specifications.) 


7. Seven samples sent by the Department to Indian Institute of Science correspond to different locations of Tungabhadra River 
Bed from Konanathambige, Somalapura, Medleri, Udagatti, Belur, Hiladahalli the area of moulding sand identified in the said location 
put together is 50 acres. One single largest block in the said area is 30 acres and another single largest block is 20 acres only. Further 
according to test report of Indian Institute of Science samples from Belur locations do not reveal moulding sand fit for foundry 
application. In this view of the matter extent of single largest block of 30 acres or 20 acres is likely to be reduced. At any rate grant of 
lease for moulding sand to an extent of 30 acres or 20 acres is likely to overlap or interfere with the area of quarrying lease for 
ordinary sand. 


8. ISI specification for natural moulding sand (15 1387-1959) illustrates that the occurrences of natural moulding sand deposists 
may be one foot to five feet in thickness. The sand deposits are recovered from major rivers of Karnataka such as Cauvery, 
Tungabhadra, Krishna, Kabini, Karidra, etc., the minor rivers for the purpose of moulding sand samples were collected from all the 
existing mining leases granted in Tungabhadra river bed for evaluation of moulding sand deposits. On chemical analysis it is found, 
almost all the samples indicated that they come/fall under ordinary sand category. 


9. Therefore grant of lease for moulding sand is impractical and not in public interest. The details of samples and their 
analysis report is enclosed as Annexure-1. Apart from the technical aspects, there is one another bigger dimension to the whole issue. 
In pursuance of several Government decisions, Karnataka State Sand Policy was framed and notified on 29/01/2011. The policy was 
incorporated in KMMCR - 1994 vide amendment dated 2/7/2011. A separate chapter on sand mining and regulation has been 
included. As per the sand policy and KMMCR, the sand mining in the entire State is done by Public Works Department. District Sand 
Monitoring Committee under the chairmanship of Deputy Commissioner has been constituted to regulate and monitor the sand mining 
and related issues. This Committee also decides the rate at which sand will be sold from PWD blocks/stockyards. In the Haveri district 
the sand cost is about Rs.400/- M.T. The entire money earned through sale of sand is deposited in the Department of Mines and 
Geology revenue head of account. Therefore, in the same area where largest available quantity is ordinary sand, moulding sand 
wherever available is also available only in pockets. Besides sale of ordinary sand yields revenue of about Rs.400/- M.T. to the 
Government whereas lessee would have paid a royalty of only Rs.30/- and also ordinary sand is made available at reasonable rates to 
the Public / Government civil works. Allocating mining leases on large river beds with meager moulding sand deposits and vast ordinary 
sand deposits, only encourages illegal ordinary sand mining, loss of Government revenue and not in public interest. 


In the light of the above facts and circumstances | proceed to pass the following order subject to the final orders of the 
WP No.41990/2011 filed by Smt.Jyothi Manjula V/s State before the Hon'ble High Court of Karnataka, Bangalore: 


Order 
No.DMG/MLS/956 AML 04/12-13, Dated: 4" February 2013 


|, H.R.Srinivasa, IAS, Director of Mines and Geology, Bangalore in exercise of conferred under Government Notification No.Cl 
3 MMN 95, dated 27-05-1995 do hereby reject the renewal application No.956 AML 04 dated: 27-09-2004 of Sri.Govind.B.Ron for 
moulding sand over an area of 6.01 Hectares in Mylar village, Huvinahadagali taluk, Bellary district. 
DIRECTOR 
P.R. 265 Department of Mines and Geology 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೬, ೨೦೧೩ ೯೬೪ 





PUBLIC NOTICE 
CFDESIGN SOFTWARE INDIA PRIVATE LIMITED 
Regd Off: No.52, 1° Floor, 100 Feet Main Road, 2™ Block, Koramangala, Bangalore-560034 
Notice is hereby given that the Members of CFDesign Software India Private Limited at their Extra-ordinary General Meeting 


held on 16" April, 2013 at 11.00 a.m. at the Registered Office have passed the following Special Resolution to wind up the above 
company voluntarily: 


“RESOLVED THAT as per the provisions of Section 484 of the Companies Act 1956 and other applicable provisions if any, 
the Company be and is hereby wound up voluntarily as members’ voluntary winding up.” 

“RESOLVED FURTHER THAT as per the provisions of Section 486 of the Companies Act 1956, the winding up shall be 
deemed to commence from the date of passing of this resolution.” 

“RESOLVED FURTHER THAT Mr. T.S.Satish, Advocate, Bangalore be and is hereby appointed as the Liquidator of the 
Company.” 

“RESOLVED FURTHER THAT any of the directors of the company be and is hereby authorized to verify, modify, sign, file 
with the staturory authorities and to do all the necessary deeds and actions relating to winding up of the company.” 

For CFDESIGN SOFTWARE INDIA PRIVATE LIMITED 


RICHARD MAX FOEHR PAUL DAVID UNDERWOOD 
DIRECTOR DIRECTOR 


FORM NO.151 
Member's Voluntary Winding Up 
Notice of Appointment of Liquidator pursuant to Section 516 





Name of the Company CFdesign Software India Private Limited 





Nature of Business The main object of the Company is to provide Marketing, 
Sales, renderinig technical assistance including consultancy, 
training, technical support pertaining to software in areas such 
as Computational Fluid Dyanamica (CFD) 





























Address of the Registered Office No.52, 1° Floor, 100 feet Main Road, 2” Block, Koramangala, 
Bangalore-560034 
Name of the Liquidator Mr. T.S.Satish, Advocate, Bangalore. 
Address of Liquidator No. 54/1, 2° Main Road, Vayalikaval, Bangalore-560003 
Date of Appointment 16" April 2013 
By whom appointed By the Members of the Company through Special Resolution 
passed at their Extra-ordinary General Meeting held on 16" 
April 2013 
FOR CFDESIGN SOFTWARE INDIA PRIVATE LIMITED, 
P.D. 62 T.S. SATISH, 
50-10 (LIQUIDATOR) 
FORM NO.155 


(See Rule 329) 
Member's Voluntary Winding Up 


Name of the Company : Safeco Offshore Sourcing Private Limited 
Registered Office : 1°! Floor, Pine Valley, Embassy Golf-Links Business Park, Bangalore-560071. 
Notice Convening Final Meeting 


Notice is hereby given in pursuance of Section 497 of the Companies Act, 1956 that a General Meeting of the members of the 
above named Company will be held on 20" day of June, 2013 at 11 AM at 1st Floor, Pine Valley, Embassy Golf-Links Business Park, 
Bangalore-560071. for the purpose of having an account laid before them showing the manner in which the winding -ಟ0 has been 
conducted and the property of the comapany disposed off, and of hearing any explanation that may be given by the liquidator, and also 
of determining by a special resolution of the company the manner in which the books, accounts and documents of the Company and of 
the liquidator shall be disposed off. 

Dated this 15" day of May, 2013 


FOR, SAFECO OFFSHORE SOURCING PRIVATE LIMITED, 
P.D. 63 NATESH. K, 
50-10 LIQUIDATOR 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆಂಗಳೂರು 


